ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಮೂರನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಣ್ಣ 


ಶುಕ್ರವಾರ, ದಿನಾ೦ಕ 24ನೇ ಜನವರಿ, 2೦14. 
(ಸಮಯ: ಬೆಳಗ್ಗೆ 1೦.೦೦ ಗಂಟೆಗೆ) 


ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು ॥ ಮೊದಲನೇ ಪಟ್ಟ 
ಆ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಮೊದಲನೇ ಪಟ್ಟ 


2. ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ 


“2೦14ರ ಜನವರಿ 2೨ರಂದು ವಿಧಾನಮಂಡಲದ ಉಭಯ ಸದನಗಳ 
ಸದಸ್ಯರನ್ನುದ್ದೇಶಿಸಿ ದಯಪಾಲಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ 
ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು ಘನತೆವೆತ್ತ ರಾಜ್ಯಪಾಲರಿಗೆ 
ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ” 
ಎಂದು ಶ್ರೀ ಬಸವರಾಜ ರಾಯರೆಡ್ಡಿ ಅವರು ಸೂಚಿಸುವುದು. 


ಶ್ರೀ ಕೆ. ಶಿವಮೂರ್ತಿ ಅವರು ಅನುಮೋದಿಸುವುದು. 


3. ಗಮನ ಸೆಳೆಯುವ ಸೂಚನೆಗಳು 


1 ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಹೊಳೆನರಸೀಪುರ ತಾಲ್ಲೂಕು ಕಸಬಾ ಹೋಬಳ 
ದೊಡ್ಡಕಾಡನೂರು ವೃತ್ತದಲ್ಲ ಕಾರ್ಯನಿರ್ವಹಿಸುತ್ತಿದ್ದ ಗ್ರಾಮಲೆಕ್ಕಾಧಿಕಾರಿ ಭೂ 
ದಾಖಲೆಗಳನ್ನು ತಿದ್ದಿ ಕಾನೂನು ಬಾಹಿರವಾಗಿ ಬೇನಾಮಿ ಹೆಸರಿನಲ್ಲ ಸುಣ್ಣಕಲ್ಲು 
ಗ್ರಾಮದಲ್ಲ ಜಮೀನುಗಳನ್ನು ಅಕ್ರಮವಾಗಿ ಖರೀದಿಸಿರುವ ಬಗ್ಗೆ ಮಾನ್ಯ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 

ಪು.ತಿ.ನೋ., 


-2- 


2. ಶ್ರೀ ಎನ್‌. ಚಲುವರಾಯಸ್ವಾಮಿ ಮತ್ತು ಶ್ರೀ ಹೆಚ್‌.ಡಿ. ರೇವಣ್ಣ ಅವರುಗಳು 
ಹೊಳೆನರಸೀಪುರ ತಾಲ್ಲೂಕಿನ ಪಡುವಲಹಿಸ್ಟೆ ಸಮುದಾಯ ಆಸ್ಪತ್ರೆ ಮತ್ತು 
ಹರದನಹಳ್ಳ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲ ವೈದ್ಯರ ಕೊರತೆಯಿಂದ 
ಸಾರ್ವಜನಿಕರಿಗೆ ತೊಂದರೆಯುಂಬಾಗುತ್ತಿರುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


8. ಶ್ರೀ ಹೆಚ್‌. ಆರ್‌. ಅಲಗೂರ (ರಾಜು) ಅವರು ಟಪ್ಪು ಸುಲ್ತಾನರ ಜನ್ಯ 
ದಿನೋತ್ಸವವನ್ನು ಸರ್ಕಾರಿ ರಜೆಯನ್ನಾಗಿ ಘೋಷಣೆ ಮಾಡಿ ಸರ್ಕಾರದ ವತಿಯಿಂದ 
ಆಚರಿಸುವ ಬಗ್ಗೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭವೃದ್ಧಿ ವಿಕಲಚೇತನರ ಮತ್ತು 
ಹರಿಯ ನಾಗರೀಕರ ಸಬಲೀಕರಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ರಾಜ್ಯ ಸಚಿವರ 
ಗಮನ ಸಳೆಯುವುದು. 


4. ಶ್ರೀ ಈ. ತುಕಾರಾಂ ಅವರು ಬಳ್ಳಾರಿ ಜಲ್ಲೆಯ ಸಂಡೂರು ತಾಲ್ಲೂಕಿನ 
ರಾಷ್ಟೀಯ ಹೆದ್ದಾರಿ 4೦ರಲ್ಲ ಬರುವ ಕೂಢ್ಲಿಗಿ-ಸಂಡೂರು-ತೋರಣಗಲ್‌ ನಡುವಿನ 
ರಸ್ತೆ ಅಭಿವೃದ್ಧಿ ಕಾಮಗಾರಿಯು ಪೂಣ್ಣ೯ಗೊಳ್ಳದೆ ಸಾರ್ವಜನಿಕರಿಗೆ 
ತೊ೦ದರೆಯುಂಟಾಗಿರುವ ಬಗ್ಗೆ. ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ 


ಸಳೆಯುವುದು. 
ಹಿ.ಓ೦ಪ್ರಕಾಶ 
ಕಾರ್ಯದರ್ಶಿ 
Ray N 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


